ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು 


ಉತ್ತರಿಸುವರು 


545 


ಶ್ರೀ ಬಿ.ಕೆ. ಹರಿಪ್ರಸಾದ್‌ (ವಿಧಾನ ಸಭೆಯಿಂದ 
ಚುನಾಯಿತರಾದವರು) , 
ಮಾನ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ 
ಹಾಗೂ ವಿಕಲಚೇತನರ ಮತ್ತು ಹಿರಿಯ 
ನಾಗರೀಕರ ಸಬಲೀಕರಣ ಸಚಿವರು 


ಮಕ್ಕಳ ಸಂಖ್ಯೆ ಎಷ್ಟು: ಈ ಬಗ್ಗೆ ಸರ್ಕಾರ 
ಕೈಗೊಂಡಿರುವ ಕ್ರಮಗಳೇನು; (ಜಿಲ್ಲಾವಾರು 
ಮಾಹಿತಿ ಒದಗಿಸುವುದು) 


ಉತ್ತರಿಸಬೇಕಾದ ದಿನಾಂಕ 11-12-2020 
ಸ ಪ್ರಶ್ನೆ ಉತ್ತರ 
ರಾಜ್ಯದಲ್ಲಿ ಅಪೌಷ್ಠಿಕತೆಯಿಂದ ಬಳಲುತ್ತಿರುವ ರಾಜ್ಯದಲ್ಲಿ ಅಂಗನವಾಡಿ ಕೇಂದ್ರದ 7660 ಮಕಳು ತೀವ್ರ 


ಅಪೌಷ್ಟಿಕತೆಯಿಂದ ಹಾಗೂ 461235 ಮಕ್ಕಳು ಸಾಧಾರಣ 
ಅಪೌಷ್ಠಿಕತೆಯಿಂದ ಬಳಲುತ್ತಿರುತ್ತವೆ. 


ಜಿಲ್ಲಾವಾರು ಮಾಹಿತಿಯನ್ನು ಅನುಬಂಧದಲ್ಲಿ ಒದಗಿಸಿದೆ 


ಅಪೌಪ್ಲಿಕತೆಯನ್ನು ಹೋಗಲಾಡಿಸಲು ಸರ್ಕಾರವು ಈ 
ಕೆಳಕಂಡ ಕ್ರಮಗಳನ್ನು ಕೈಗೊಂಡಿರುತ್ತದೆ. 


ಸಮಗ್ರ ಶಿಶು" ಅಭಿವೃದ್ದಿ ಯೋಜನೆಯಡಿ ಪೂರಕ 
ಪೌಷ್ಟಿಕ ಆಹಾರವನ್ನು ಸಾಮಾನ್ಯ ಮಕ್ಕಳಿಗೆ ಪ್ರತಿ ದಿನ 
ಘಟಕ ವೆಚ್ಚ ರೂ800/-ರಂತೆ ಹಾಗೂ ತೀವ್ರ 
ಅಪೌಷ್ಠಿಕತೆಯುಳ್ಳ ಮಕ್ಕಳಿಗೆ ಫಟಕ ವೆಚ್ಚ 
ರೂ.12.00ರಂತೆ ನೀಡಲಾಗುತ್ತಿದೆ. 


* 3ರಿಂದ6 ವರ್ಷದ ಎಲ್ಲಾ ಮಕ್ಕಳಿಗೆ ವಾರದಲ್ಲಿ 2 ದಿನ 
ಮೊಟ್ಟಿ ನೀಡಲಾಗುತ್ತಿದೆ. 


* 6 ತಿಂಗಳಿಂದ 6 ವರ್ಷದ ಮಕ್‌ಳಿಗೆ ವಾರದಲ್ಲಿ 5 ದಿನ 
150 ಎಂ.ಎಲ್‌. ಕೆನೆಭರಿತ ಹಾಲು ನೀಡಲಾಗುತ್ತಿದೆ. 


* .ಅತಿ ಕಡಿಮೆ ತೂಕವುಳ್ಳ ಮಕ್ಕಳಿಗೆ ಹೆಚ್ಚುವರಿಯಾಗಿ 
ವಾರದಲ್ಲಿ 3 ಬಿನ ಮೊಟ್ಟೆ ಹಾಗೂ 200 ಎಂ.ಎಲ್‌. 
ಹಾಲು ನೀಡಲಾಗುತ್ತಿದೆ. ಮೊಟ್ಟೆ ಉಪಯೋಗಿಸದ 
ಮಕ್ಕಳಿಗೆ ವಾರದಲ್ಲಿ 6 ಬಿಸ 200 ಎಂ.ಎಲ್‌. ಕೆನೆಭರಿತ 
ಹಾಲನ್ನು ನೀಡಲಾಗುತ್ತಿದೆ. 


* ಹಿಂದುಳಿದ ಕಲ್ಬುರ್ಗಿ, ಬೀದರ್‌, ರಾಯಚೂರು, 
ಕೊಪ್ಪಳ ಹಾಗೂ ಯಾದಗಿರಿ ಸಾಧಾರಣ ಅಪೌಷ್ಠಿಕ 
ಮಕ್ಕಳಿಗೆ ಹೆಚ್ಚುವರಿಯಾಗಿ ವಾರದಲ್ಲಿ 3 ದಿನ 
ಮೊಟ್ಟೆ ಹಾಗೂ 200 ಎಂ.ಎಲ್‌. ಕೆನೆಭರಿತ ಹಾಲನ್ನು 
ನೀಡಲಾಗುತ್ತಿದೆ. 


ತೀವ್ರ ಅಪೌಷ್ಠಿಕ ಮಕ್ಕಳಿಗೆ ಅಪೌಷ್ಠಿಕ ಮಕ್ಕ 


. ಕಳೆದ 3 ವರ್ಷಗಳಲ್ಲಿ ಗಮನಾರ್ಹವಾದ ಇಳಿಕೆ 


ವೈದ್ಯಕೀಯ ವೆಚ್ಚ ಯೋಜನೆಯಡಿ ಔಪಧಿ ಹಾಗೂ 
ಚಿಕಿತ್ಸಾ ಆಹಾರಕ್ಕಾಗಿ (Therapeutic ₹೦೦) ಪ್ರತಿ 
ಮಗುವಿಗೆ - ವಾರ್ಪಿಕ I ಗಳಂತೆ ವೆಚ್ಚ 
ಭರಿಸಲಾಗುತ್ತಿದೆ. 


ಆರೋಗ್ಯ ಇಲಾಖೆಯ ಸಹಯೋಗದಿಂದ ಪೌಷಪ್ಲಿಕ 
ಪುನರ್ವಸತಿ ಕೇಂದ್ರ (್ಬಣ೦ ಗಳಲ್ಲಿ ಅಪೌಷ್ಟಿಕ 
ಮಕಳಿಗೆ ಚಿಕಿತ್ಸೆ ನೀಡಲಾಗುತ್ತದೆ. 


ಮಕ್ಕಳಲ್ಲಿ ಅಪೌಷ್ಠಿಕತೆಯನ್ನು ತಡೆಗಟ್ಟುವ 
ನಿಟ್ಟಿನಲ್ಲಿ ಇಲಾಖೆಯು ಕೈಗೊಂಡ ಕ್ರಮಗಳಿಂದ 
ರಾಜ್ಯದಲ್ಲಿ ತೀವ್ರ ಅಪೌಪ್ಲಿಕ ಮಕ್ಕಳ ಸಂಖ್ಯೆಯಲ್ಲಿ 


ಉಂಬಾಗಿದ್ದು, ಶೇ. 040 ರಿಂದ ಶೇ. 0೦19 ಕೈ 
ತಲುಪಿರುತ್ತದೆ. 


ಅಪೌಷ್ಟಿಕತೆಯೆ೦ದ ಬಳಲುತ್ತಿರುವ ಮಕ್ಕಳ 


ಬೆಳವಣಿಗೆಗಾಗಿ ಸರ್ಕಾರ ಖರ್ಚು ಮಾಡಿರುವ 
ಹಣಮೆಷ್ಟು? 


ಅಪೌಷ್ಠಿಕತೆಯಿಂದ ಬಳಲುತ್ತಿರುವ ಮಕ್ಕಳ 
ಬೆಳವಣಿಗೆಗಾಗಿ ಸರ್ಕಾರದಿಂದ ಅಂದಾಜು ಒಟ್ಟು 
ರೂ. 2127.44 ಲಕ್ಷಗಳನ್ನು ವೆಚ್ಚಮಾಡಲಾಗಿದೆ. 


ಸ್‌ ಯಾ 
Ma ಜೊಲ್ಪೆ) 


ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ 
ಹಾಗೂ ಹಿರಿಯ ನಾಗರೀಕರ ಸಬಲೀಕರಣ ಸಚಿವರು. 


ಸಂಖ್ಯೆ; ಮಮಇ 229 ಐಸಿಡಿ 2020 


ರಾಜ್ಯದಲ್ಲಿ ಅಪೌಷ್ಠಿಕತೆಯಿಂದ ಬಳಲುತ್ತಿರುವ ಮಕ್ಕಳ ಜಿಲ್ಲಾವಾರು ಮಾಹಿತಿ: 


ಅಮುಬಲ 


ಜಿಲ್ಲೆಗಳ ಹೆಸರು 


ಕ್ರ: ಅಪೌಷ್ಠಿಕ ಮಕ್ಕಳ ಸಂಖ್ಯೆ 
ಸಂ 
1 | ಬೆಂಗಳೂರು ನಗರ 106 
2 | ಬೆಂಗಳೂರು ಗ್ರಾಮಾಂತರ 17 
3 [ಬೆಳಗಾವಿ 862 
4 |ಬಳ್ಳಾರಿ 787 
5 [ಬೀದರ್‌ 61 
6 | ವಿಜಯಪುರ 257 
7 | ಬಾಗಲಕೋಟಿ 262 
8 | ಚಾಮರಾಜನಗರ 90 
9 | ಚಿತ್ರದಮರ್ಗ 281 
10 | ಚಿಕ್ಕಮಗಳೂರು 206 
11 | ಚಿಕ್ಕಬಳ್ಳಾಪುರ 120 
12 | ದಾವಣಗೆರೆ 222 
13 | ಧಾರವಾಡ 104 
14 | ದಕ್ಷಿಣಕನ್ನಡ 42 
15 |ಗದಗೆ 313 
16 | ಕಲಬುರ್ಗಿ 628 
17 1ಹಾಸನ 108 
18 |ಹಾಷೇರಿ 663 
19 | ಕೊಪ್ಪಳ 89 
20 | ಕೋಲಾರ 96 
21 | ಕೊಡಗು 46 
22 | ಮಂಡ್ಯ 138 
23 | ಮೈಸೂರು 180 
24 | ರಾಯಚೂರು 705 
25 | ರಾಮನಗರ 107 
26 | ಶಿವಮೊಗ್ಗ 271 
27 | ತುಮಕೂರು 169 
28 | ಉತ್ತರಕನ್ನಡ 267 
29 | ಉಡುವಿ 71 
30 | ಯಾದಗಿರಿ 392 
3 ಒಟ್ಟು 7660 


